ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕಿ ಸರುತಿಲ್ಲದ ಪ್ರತ್ನೆ ಸಂಖ್ಯೆ 


7723 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 


ಉತ್ತರಿಸುವ ಸಚವರು 


ಮಾನ್ಯ ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ ಇಲಾಖೆ) 


ಉಪನ್ಯಾಸಕರಿಗೆ ಎಷ್ಟು ಮೊತ್ತದ 
ಬಾಕಿಯನ್ನು ಪಾವತಿಸಬೇಕಾಗಿರುತ್ತದೆ; 


ಉತ್ತರಸಚೇಕಾದ ದನಾಂಕ 23.03.2020 
| ಪ್ರಶ್ನೆ ಉತ್ತರ 7] 

(ಅ) [ಪದವಿ ಕಾಲೇಜು ಬಿ.ಎಡ್‌ ಹಾಗೂ 

ವಿಶ್ವವಿದ್ಯಾನಿಲಯದ ಉಪನ್ಯಾಸಕರುಗಳಿಗೆ 

ಯು.ಜಿ.ಸಿ. 6ನೇ ವೇತನ ಶ್ರೇಣಿಯ ಬಾಕಿ ಬಂದಿದೆ 

ನೀಡಬೇಕಾಗಿರುವುದು ಸರ್ಕಾರದ 

| ಗಮನಕ್ಕೆ ಬಂದಿದೆಯೇ; 
(ಆ) ಹಾಗಾದರೆ | ಎಷ್ಟು ಮಂದಿ ವಿಶ್ವವಿದ್ಯಾನಿಲಯಗಳ py) ಬೋಧಕರಿಗೆ 


ರೂ.2,27,05:509-00ಗಳ ಬಾಕಿಯನ್ನು ಪಾವತಿಸಬೇಕಾಗಿದೆ. 


ವಿಳಂಬಕ್ಕೆ ಕಾರಣಗಳೇನು; 


(ಇ) |ಸದರಿ ಬಾಕಿ ಮೊತ್ತವನ್ನು ಪಾವತಿಸುವಲ್ಲಿ 


ಈ) ಹಾನ್‌ ಇಂನಮಾಡಕ್ಸ 
' | ಮೊತ್ತವನ್ನು ಪಾವತಿಸಲಾಗುವುದು? 


ಬಾಕಿ 


l 


ಯು.ಜಿ.ಸಿ. ಬಾಕಿ ವೇತನವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ 
ಸರ್ಕಾರವು 80:20 ಅನುಪಾತದಲ್ಲಿ ಭರಿಸಬೇಕಾಗುತ್ತದೆ. ರಾಜ್ಯ 
ಸರ್ಕಾರವು ಬಿಡುಗಡೆ ಮಾಡಿರುವ ಬೇಬಾಕಿ ಮೊತ್ತವನ್ನು ಮರು 
ಪಾವತಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿದ್ದು, ಕೇಂದ್ರ ಸರ್ಕಾರದಿಂದ ಮರುಪಾವತಿಯಾದ 
ನಂತರ ಅರ್ಹ ಸಿಬ್ಬಂದಿಗಳಿಗೆ ಬಾಕಿ ಮೊತ್ತವನ್ನು ಬಿಡುಗಡೆ 
ಮಾಡಲಾಗುವುದು. 


ಸಂಖ್ಯೆ: ಇಡಿ 123 ಯುಎನ್‌ ಇ 2020 


(ಡಾ: ಅಶ್ವಥ್‌'' ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಇಲಾಖೆ) 


